WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | 


ಬೆಂಗಳೂರು, ಗುರುವಾರ, ಜೂನ್ ೨೮, ೨೦೧೨ ( ಆಷಾಢ ೭, ಶಕ ವರ್ಷ ೧೯೩೪) || ಸಂಚಿಕೆ ೨೬ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


KARNATAKA STATE BOARD OF WAKFS 


[Constituted by the Government of Karnataka under the Wakf Act, 1995 ( Central Act-43 of 95)] 

Darul Awkaf, No . 6 , Cunningham Road , Bangalore -52 
No. KTWIMSC/90/BNU/2012-13 , Bangalore , Date: 29-05- 2012 


Sub 


: 


Issue of Certificate of Registration in respect of Muslim Burial ground of Ganigarahalli , 
additional property of Madrasa -e -Darul Uloom Mubaraka , Kariubbanahalli Village, 
Yeshwanthapura Hobli, Bangalore North . 


Ref 


: 1. Certificate of Registration No.KTW /REG /15/BNU /2000 -01, dated 02-09-2000 . 


2. District Wakf Advisory Committee letter No. DWAC /57/REG /B (U )2000 -01, 

dated 25 -04 - 2012 


The Government ofKarnataka as per the Government Order No. LND .(N ) CR . 109 /98 - 99, dated 26 -07 - 2000 of the Special 
Deputy Commissioner, Bangalore District, Bangalore , has allotted 01 Acre of land in Sy . No. 77 (Old), New No. 96 , of Mallasandra 
Village, Yeshwanthapura Hobli, Bangalore North Taluk , for the purpose of Muslim Burial ground in favour ofMadrasa -e -Darul Uloom , 
Mubraka, Mubarak Nagar, Kariubbanahalli , Yeshwanthapura Hobli , Near Peenya 2nd Stage , Bangalore, and the same was 
registered in the Karnataka State Board of Wakfs, Bangalore, vide Certificate of Registration No. KTW /REG / 15 /BNU /2000-01 , 
dated 02 -09- 2000 , and the same has been published in Karnataka Gazette dated 15 -09- 2000. It is reported that there are no 
graves in the said land bearing Sy . No . 77 (old ), New No . 96 . 


Suji 


Now the Government of Karnataka has cancelled the allotted land in Sy. No. 77 for Muslim Burial ground and allotted the 
same to Government Bus Stand . In view of the cancellation the Special Deputy Commissioner, Bangalore District, Bangalore , has 
allotted one acre of land to Muslim Burial ground out of 08 Acres 10 Guntas of land in Sy . No. 74 of Ganigarahalli, Yeshwanthpur 
Hobli , Bangalore North Taluk , vide order No . LND . (N ) CR . 43/08 -09, dated 10 -02 - 2009 . 


The Chairman, District Wakf Advisory Committee, Bangalore (U ) District, in his letter cited under reference No. 2, has 
requested to register the said property as Wakf. 


The Hon ble Chairman , Karnataka State Board ofWakfs , Bangalore, approved for change of Sy. No. subject to ratification 
of the Board. Hence this Certificate of Registration . 

( ೮೯೭) 


SEOS 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೮, ೨೦೧೨ 


237 - 38 


CERTIFICATE OF REGISTRATION 


It is hereby Certified that the below mentioned Wakf is registered with the Karnataka State Board of Wakfs Under 
Section 36 of the Wakf Act 1995 . 


Particulars of Wakf properties 


Sl. No. of 
Kitabul 
Awkaf 


Name, Class & 
Description of the Wakf 


Name of the 
Muthawalli 


500 . 


Additional property in Sy. No . 74 of Ganigarahalli, 
Yeshwanthpura Hobli, Bangalore North Taluk 


Madrasa -e -Darul Uloom 
Mubaraka, Kariubbanahalli 
Village, Yeshwanthpura 
Hobli, Bangalore North 


The Managing 
Committee 
represented by its 
President 


Measuring : 01 Acre (Out of 08 Acres 10 Guntas) for the 
purpose of Muslim Burial Ground as per order No . LND 
(N ) CR 43 /08 -09 , dated : 10 -02 -2009 . 


Boundaries : 


East : Road and Sy. No . 74 /5 


West : Private property 


North : Road 


South : Private property 


This certificate is issued under power delegated vide Order No. KBW /110 /ADM /05 -06 , Dated 02-03-2006 of Karnataka 
State Board ofWakfs, Bangalore . 


In view of this order the Certificate of Registration No. KTW /REG / 15 /BNU / 2000 -01, dated 02 -09-2000, stands modified . 


This order is issued subject to ratification of the Board . 


Addl. Chief Executive Officer, 
Karnataka State Board of Wakfs . 


PD . 72 


KARNATAKA STATE BOARD OF WAKFS 

Darul Awkaf, No . 6 , Cunningham Road , Bangalore-52 
No . KBW /REG /42 /GBA / 97 - 98 , Bangalore , Date : 14 -03-2000 


Sub 


: 


Registration of Astana Hazrath Syed Shah Habeebulla Qaderi, Hunsagi Taluk , 
Gulbarga District 


Ref 


: 


1. This Office Certificate of Registration No . KBW /REG /42/GBA/ 97- 98 , dated 19 -11- 98 . 


2. Letter No. DWAC /REG /5/GLB /98 -99 , dated 04 -01- 2000 from Administrator, DWAC , 

Gulbarga, requesting to effect necessary corrections stating that in Column No. 4, it 
has been stated as managing committee instead of Muthawalli and hence this 
Corrigendum . 


For the Existing entries in Column No. 4 


Read the correct entries 


218 


Managing Committee, Astana Hazrath Syed Astana Hazrath Syed Shah Habeebulla Qadri (Sunni), 
Shah Habeebulla Qadri (Sunni), Hunsagi Village , Hunsagi Village, Shorapur Taluk , Gulbarga District , 
Shorapur Taluk , Gulbarga District 

represented by its Muthawalli . 


Addl. Chief Executive Officer , 
Karnataka State Board of Wakfs . 


PD . 65 


2007 – 38 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


SEE 


KARNATAKA STATE BOARD OF WAKFS 

Darul Awkaf, No. 6 , Cunningham Road , Bangalore-52 
No . KBW /REG /43/GBA/ 97 - 98 , Bangalore , Date : 2nd March 2000 


Sub 


: 


Registration of Madina Masjid , Hunasgi Village , Shorapur Taluk, Gulbarga District 


Ref 


: 


1. 


This Office Certificate of Registration No. KBW /REG / GBA /43 /97 - 98 , dated 28 - 11 -98 . 


2 . Letter No. DWAC /REG /25 /GLB / 98 - 99, dated 04 -01- 2000 from Administrator, DWAC , 

Gulbarga , requesting to effect necessary corrections stating that in Column No . 4 , it 
has been stated as managing committee instead of Muthawalli and hence this 
Corrigendum . 


For the Existing entries in Column No . 4 


Read the correct entries 


222 


Managing Committee , Madina Masjid (Sunni), | Madina Masjid , Hunsagi Village, Shorapur Taluk , Gulbarga 
Hunsagi Village , Shorapur Taluk , Gulbarga District, represented by its Muthawalli . 
District 


PD . 66 


Addl. Chief Executive Officer, 
Karnataka State Board of Wakfs . 


KARNATAKA STATE BOARD OF WAKFS 
Darul Awkaf, No . 6 , Cunningham Road , Bangalore-52 


No . KBW /REG /44/GBA/ 97 - 98 , Bangalore , Date : 2nd March 2000 


Sub 


: 


Registration of Madarsa Arabic Darul Uloom , Qadriya, Hunasgi Village , Shorapur Taluk , 
Gulbarga District 


Ref 


: 


1. This Office Certificate of Registration No. KBW /REG / 44 /GBA/97-98, dated 19-12 -98 . 


2. Letter No. DWAC /REG /25 /GLB / 98 -99 , dated 04 -01-2000 from Administrator, DWAC , 

Gulbarga , requesting to make necessary corrections in the Certificate of Registration 
and stating that in Column No. 4 , it has been stated as managing committee instead 
of Muthawalli and hence this Corrigendum . 


For the Existing entries in Column No. 4 


Read the correct entries 


230 


Managing Committee , Madarsa-e -Darul Uloom Madarsa -e -Darul Uloom Qadria (Sunni), 
Qadria (Sunni), Hunsagi Village , Shorapur Taluk, Hunsagi Village , Shorapur Taluk , Gulbarga 
Gulbarga District 

represented by its Muthawalli . 


District, 


Addl. Chief Executive Officer, 
Karnataka State Board of Wakfs . 


PD. 67 


KARNATAKA STATE BOARD OF WAKFS 
Darul Awkaf, No. 6 , Cunningham Road , Bangalore -52 


CERTIFICATE OF REGISTRATION 


No . KBW /REG /34 /GLB /97 - 98 , Bangalore , Date : 20 - 11 - 1998 


It is hereby certified that the Wakf described hereunder is registered and brought on to the Register of Wakfs in 
accordance with Sections 36 of the Wakf Act, 1995 . 


೯೦೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜೂನ್ ೨೮, ೨೦೧೨ 


ಭಾಗ - ೫ 


Sl. No. of 


Kitabul 


Name, Class & Description of 

the Wakfs 


Particulars of Wakf properties 


Name of the 
Muthawalli 


Awkaf 


222 


Property No . 5 -67/ 1 
Area : 85 feet x 96 feet 


MADINA MASJID (SUNNI), 
HUNASGI VILLAGE , 
TALUK SHORAPUR , 
DISTRICT GULBARGA 


Boundaries 
East : P.W .D . Road 
West : Sy . No. 455 of Murgendra Swami 
North : Area of Madrasa -e- Arabia 
South : Area of Astana Syed Shah Habeebulla 
Quderi 


Managing Committee 
madina Masjid (Sunni), 
Hunasgi Village , 
Shorapur Tq . Gulbarga 
District represented by 
its President 


Addl. Chief Executive Officer, 
Karnataka State Board of Wakfs . 


PD . 70 


ಆಯುಕ್ತರ ಕಚೇರಿ, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ 

- ಕೆ.ಆರ್. ವೃತ್ತ, ಬೆಂಗಳೂರು-560 001, 
ಸಂಖ್ಯೆ: ಸಿಬ್ಬಂದಿ ( ಜಿ) ನೇ .11 /2005 - 06, ದಿನಾಂಕ: 04.06.2012. 

ಅಧಿಕೃತ ಜ್ಞಾಪನ 
ವಿಷಯ: ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾರ್ಯ ನಿರ್ವಾಹಕ ) ಹುದ್ದೆಗೆ ನೇರ ನೇಮಕಾತಿಯಿಂದ ಆಯ್ಕೆಯಾದ 

ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವ ಕುರಿತು. 
ಉಲ್ಲೇಖ: 1. ಸರ್ಕಾರದ ಪತ್ರ ಸಂಖ್ಯೆ : ಕಂಇ 59 ಭೂಮಾಸೇ (1) 2009 ದಿನಾಂಕ : 12. 01.2010 ಹಾಗೂ ಆರ್‌ಡಿ 02 

ಭೂದಾಸೇ (2 ) 2012 ದಿನಾಂಕ : 23. 02 . 2012. 
2. ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂ : ಪಿಎಸ್‌ಸಿ 1. ಆರ್‌ಟಿಬಿ -1/2011 
ದಿನಾಂಕ : 17 .05.2001 ಹಾಗೂ ಪತ್ರ ಸಂಖ್ಯೆ : ಆರ್(1) 5287 /11 -12 ಪಿಎಸ್‌ಸಿ ದಿನಾಂಕ: 24 .01.2012 . 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಬಿ ವೃಂದದ ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರು (ಕಾರ್ಯ ನಿರ್ವಾಹಕ) ಹುದ್ದೆಗೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) 
( ಸಾಮಾನ್ಯ) ನಿಯಮಗಳು 2006 ಹಾಗೂ ತಿದ್ದುಪಡಿ ನಿಯಮಗಳು 2007 ರ ಅಡಿಯಲ್ಲಿ ಕರ್ನಾಟಕ ಲೋ 
ಮಾಡಿ ಹಂಚಿಕೆ ಮಾಡಲಾದ ಈ ಕೆಳಕಂಡ ಅಭ್ಯರ್ಥಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 21400- 40050 ರ ವೇತನ ಶ್ರೇಣಿಯಲ್ಲಿ 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾರ್ಯ ನಿರ್ವಾಹಕ) ಹುದ್ದೆಗೆ ನೇಮಕ ಮಾಡಿ ಕೇಂದ್ರ ಕಛೇರಿ, ಬೆಂಗಳೂರಿನಲ್ಲಿನ ಖಾಲಿ 
ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. ಆ ಪ್ರಕಾರ, ಪ್ರಾಚಾರ್ಯರು ಭೂಮಾಪನ ಕಂದಾಯ ನಿರ್ಣಯ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿ 
ದಿನಾಂಕ : 18 .06.2012 ರ ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದೆಂದು ಸೂಚಿಸಿ ಆದೇಶಿಸಿದೆ. ಈ ನೇಮಕಾತಿಯು ಕೆಳಗಿನ ಷರತ್ತುಗಳಿಗೆ / 
ಆದೇಶಗಳಿಗೆ ಒಳಪಟ್ಟಿರುತ್ತದೆ. 

ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 

ಶ್ರೀಮತಿ / ಶ್ರೀ 
ಸಂಜಯ್ ಡಿ ., 
ನಂ - 69 / , “ ಅಕ್ಷಯ” 3ನೇ ಕ್ರಾಸ್, ವಿಜಯಶ್ರೀ ಲೇಔಟ್, ಮೈಲಸಂದ್ರ, ಆರ್. ವಿ. ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ , 
ಬೆಂಗಳೂರು - 560 059. 
ನಯನ ಎ .ಎಸ್ ., 
ನಂ - ಎಲ್. ಐ . ಜಿ . 291, 22ನೇ ಕ್ರಾಸ್, ಕುವೆಂಪು ನಗರ, ಹಾಸನ - 573 201. 
ಮಹಾಂತೇಶ್ ಎನ್ . ಮುಳಗುಂದ, 
ಬಿ.ಡಿ. ಮುಳಗುಂದ, ಎಸ್‌ಡಿಇ, ಮನೆ ನಂ - 26, “ ಬಸವ ನಿಲಯ ” 1 ನೇ ಕ್ರಾಸ್, ವಿಶ್ವೇಶ್ವರಯ್ಯ ಲೇಔಟ್, ಸಿಡೇದಹಳ್ಳಿ, 
ನಾಗಸಂದ್ರ ಅಂಚೆ, ಬೆಂಗಳೂರು - 560 073 . 


3 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೮, ೨೦೧೨ 


೯೦೧ 


೧೦) 


೧ 


10 . 


ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 

ಶ್ರೀಮತಿ / ಶ್ರೀ 
1 ಹೇಮಲತ ಎಂ . ಡಿ ., 
ಶ್ರೀ ಲಕ್ಷ್ಮಿ , ನೇತಾಜಿ ಪಬ್ಲಿಕ್ ಸ್ಕೂಲ್ ಹತ್ತಿರ , ಅಶೋಕ ರಸ್ತೆ, ವಿದ್ಯಾನಗರ , ಹಾಸನ - 573 201. 
ರಂಗಸ್ವಾಮಿ ಎಸ್.ಆರ್. 
ನಂ - 38 / ಎ , ಸೊಂದಲಗೆರೆ , ಸೋಂದಲಗೆರೆ ಅಂಚೆ, ಹುತ್ತರಿದುರ್ಗ ಹೋಬಳಿ, ಕುಣಿಗಲ್ ತಾಲ್ಲೂಕು, ತುಮಕೂರು - 572 126. 
ಸಂಕೀರ್ತನ ಕೆ ., 
ಶ್ರೀಪತಿ ಹಥವಾ‌ ಕೆ. ಹೊಸಪೇಟೆ ರಸ್ತೆ, ಅರೇಹಳ್ಳಿ, ಬೇಲೂರು ತಾಲ್ಲುಕು , ಹಾಸನ - 573101 . 
ವಸಂತ ಕುಮಾರ್, 
2 -50, “ಸ್ನೇಹ ಸೌರಭ ” ಮಟ್ಟಾಡಿ ಅಂಚೆ, ಬ್ರಹ್ಮಾವರ, ಉಡುಪಿ - 576 213 . 
ವಿದ್ಯಾಯಿನಿ ಎಂ . ಬಿ . 
ನಂ - ಇಡಬ್ಲ್ಯೂಎಸ್ 237, 2ನೇ ಹಂತ, ಕೆ.ಹೆಚ್. ಬಿ. ಕಾಲೋನಿ, ಕುವೆಂಪು ನಗರ, ಮೈಸೂರು-570 023. 
ಆದರ್ಶ ಕೆ . 
ಇ.ಡಬ್ಲೂ .ಎಸ್. - ನಂ : 55 , ಇ ಮತ್ತು ಎಫ್ ಬ್ಲಾಕ್ , “ ಆದರ್ಶ ನಿಲಯ ” ಎಸ್. ಬಿ . ಎಂ . ಕಾಲೋನಿ, 
4ನೇ “ ಎ ಮೇನ್, ಚರ್ಚ್ ಹತ್ತಿರ, ರಾಮಕೃಷ್ಣ ನಗರ, ಮೈಸೂರು - 570 022 
ರೇಖ ಚಿಕ್ಕಮಠ, 
8- 17, ಕೃಷ್ಣಯ್ಯ / ರೆವಿನ್ಯೂ ಲೇಔಟ್ , 1 ನೇ ಎ ಕ್ರಾಸ್ , 2ನೇ ಮೇನ್, 5ನೇ ಬ್ಲಾಕ್ , 3 ನೇ ಫೇಸ್, 
ಬಿ. ಎಸ್ . ಕೆ. 3ನೇ ಹಂತ, ಬೆಂಗಳೂರು - 560 085 . 
ಮೋಹನ್ ಶಿವಣ್ಣನವರ್‌, 
ಬಿನ್ ಕಣ್ಣಪ್ಪ ಎಂ . ಶಿವಣ್ಣನವರ್, ಗಾಂಧೀನಗರ , ಬ್ಯಾಡಗಿ , ಹಾವೇರಿ - 581 106. 
ನಿರಂಜನ್ ಎಂ .ಎನ್., 

ಎಂ - 821, ಎಂ ಬ್ಲಾಕ್, ಸಿ. ಐ. ಟಿ. ಬಿ , 2ನೇ ಹಂತ, ಕುವೆಂಪುನಗರ, ಮೈಸೂರು - 570 023. 
13. | ಸೀಮಂತಿನಿ ಜಿ., 

ನಂ - 654 , “ ವೆಂಕಟೇಶ್ವರ ನಿಲಯ ” 3ನೇ ಕ್ರಾಸ್, ಶಂಕರನಗರ, ಅವಲಕ್ಕಿ ಮಿಲ್ ಹತ್ತಿರ, ಮಂಡ್ಯ -571 401 . 
ಪ್ರಮೋದ್ ಜೆ., 
ನಂ - 245/39, ಗೌಂಡ್ ಫ್ಲೋರ್, 13ನೇ ಮುಖ್ಯ ರಸ್ತೆ, ಬನಶಂಕರಿ 1ನೇ ಹಂತ, 2ನೇ ಬ್ಲಾಕ್, ಬೆಂಗಳೂರು-560050 . 
ಹನುಮಂತು, 
ಬಿನ್ ಸಿದ್ದೇಗೌಡ, ನಂ - 90 , ಅಂಕನಹಳ್ಳಿ ಗ್ರಾಮ , ಕಂಡೆಗಾಲ ಅಂಚೆ, ಮಳವಳ್ಳಿ ತಾ : ಮಂಡ್ಯ -571 430. 
ಅರ್ಚನ ಕೆ. 
ವಿದ್ಯಾಶ್ರೀ , 1ನೇ ಕ್ರಾಸ್, ವಿದ್ಯಾನಗರ, ತುಮಕೂರು – 572 103. 
ಶಂಕರ್ , 
16 -1 - 40, ತಿಮಾಪುರ , ಯೆಲ್ಲಿಗಾರ ಬೀದಿ | ರಂಗಂಪೇಟೆ, ಸುರಪುರ, ಯಾದಗಿರಿ – 585 220. 
ಶುಭ ಬಿ . ಎಸ್ ., 
ಕೇರಾಫ್ ದೀನ ಶಂಕರ್, “ ಹಾಸನಾಂಬ ನಿಲಯ ” ಆಕಾಶವಾಣಿ ಕೇಂದ್ರದ ಎದುರು ಸಾಲಗಾಮೆ ರಸ್ತೆ, ವಿದ್ಯುತ್ ನಗರ , ಹಾಸನ -573 201. 
ರವೀಂದ್ರ, 
ತೆಂಕಮನೆ, ಕರಾವಳಿ ಶಿರೂರು, ಶಿರೂರು ಅಂಚೆ, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ - 576 228 . 
ಹನುಮೇಗೌಡ ಬಿ . ಆರ್. 
14 ( 2), ಬಸವೇಗೌಡನಪಾಳ್ಯ , ಸಾಸಲು, ತುಮಕೂರು - 572 122 . 
ಭಾವನ ಬಸವರಾಜ್ , 
ನಂ - 76, ಮಾರುತಿ ಅಶ್ರಯ, ಕುಸುಗಲ್ ರಸ್ತೆ, ಅರಿಹಂತ ನಗರ, ಹುಬ್ಬಳ್ಳಿ – 580 023 . 
ಸುಜಯ್ ಕುಮಾರ್ ಹೆಚ್.ಎಸ್ . 
88, ಹತ್‌ವಾಲು, ಕಂಚಮಲ್ಲಿ, ಹೆಚ್. ಡಿ. 

ಕೋಟೆ, ಮೈಸೂರು - 571 125. 
23 , ಪ್ರಸಾದಿನಿ ಕೆ., 

1 / 13, ಕೆರವಾಸೆ, ಕಾರ್ಕಳ, ಉಡುಪಿ - 574 122 . 
24, ವಿಜಯಕುಮಾರ್ ಎ . ಪಿ ., 

ಸಮುದಾಯ ಆರೋಗ್ಯ ಕೇಂದ್ರ, ಸಿರಿಗೆರೆ, ಚಿತ್ರದುರ್ಗ – 577 541. 
25. ಸಂಜಯ್ ಬಿ.ಕೆ. 

ಬೊಗಸೆ, ಬೊಗಸೆ ಗ್ರಾಮ , ಬೊಗಸೆ ಅಂಚೆ, ಚಿಕ್ಕಮಗಳೂರು - 577 130 . 


16. 


” 


20, 


21 . 


22 . 


೯೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


ಭಾಗ - ೫ 


೧) 


|ಸಿ. 


27 


30, 


33 . 


ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 

ಶ್ರೀಮತಿ / ಶ್ರೀ 
ರವಿಕುಮಾರ್‌ ಆರ್‌. 
ನಂ - 935, 12ನೇ ಕ್ರಾಸ್ , 12ನೇ ಮೇನ್, ಜನತಾ ನಗರ, ಟಿ.ಕೆ. ಲೇಔಟ್,ಮೈಸೂರು – 570 009. 
ಭಾಗ್ಯಮ್ಮ ಬಿ., 
ಗೊಲ್ಲರ ಹಟ್ಟಿ, ಆಲೂರು, ಹಿರಿಯೂರು, ಚಿತ್ರದುರ್ಗ - 572 143 . 
ಮೊನಿಶಾ ಎನ್.ಎಸ್., 

ನಂ - 3233, 10ನೇ ಕ್ರಾಸ್ , ಆರ್‌. ಪಿ . ರಸ್ತೆ, ನಂಜನಗೂಡು, ಮೈಸೂರು - 571 301. 
29 . ಲೋಹಿತ್ ಟಿ.ಕೆ., 

ನಂ - 2491, ಕಾಳಿದಾಸ ನಗರ , ಪಟ್ಟನಾಯಕ ರಸ್ತೆ, ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ - 577 228. 
ವಿರೂಪಾಕ್ಷ ಸಿ ., 
ನಂ - 38 , ಎನ್. ಜಿ . ಒ . ಕಾಲೋನಿ, ರಾಜೇಂದ್ರ ನಗರ , ಮೈಸೂರು - 570 007 . 
ಮಂಜುನಾಥ ತಾವನೆ , 
ಕೊಠಡಿ ಸಂ - 207 , ಎಂ . ಐ . ಸಬ್ಡಿವಿಜನ್ , ಜಿಲ್ಲಾಧಿಕಾರಿಗಳ ಕಛೇರಿ, ಮಿನಿ ವಿಧಾನಸೌಧ, ಗದಗ್ -582101. 
( ಸಂತೋಷ ಎಂ . 
ಮನೆ ನಂ - 199 , ಮಿಲ್ಕ್ ಡೈರಿ ರಸ್ತೆ , ಕೊಡಗಹಳ್ಳಿ , ಟಿ. ನರಸೀಪುರ, ಮೈಸೂರು - 571 101. 
ಅಜಯ್ ಆರ್‌. ವಿ ., 

ನಂ - 28 , ಸಿಹೆಚ್ 40, ನ್ಯೂ ಮಾಡೆಲ್‌ ಹೌಸ್‌, 6ನೇ ಕ್ರಾಸ್ , ಅಶೋಕಪುರಂ , ಮೈಸೂರು - 570 008. 
34 . ರೂಪ ಕುಮಾರ್‌, 

ನಂ -304 , ಶಾರದಾ ಸ್ಟುಡಿಯೋ , ಭಾರತಿ ಬೀದಿ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ - 577 139. 
35 . | ಸಂದೀಪ್ ಉಪ್ಪಾರ್, 

ನಂ - 2845, ಬಾದಾಮಿ ವಾರ್ಡ್, ನಂ - 5, ಫ್ಲಾಟ್ ನಂ - 2874 , ಬಸವಗಂಗಾ ನಿಲಯ, ಲಕ್ಕಿ ನಗರ ಬಾದಾಮಿ , 
ಬಾದಾಮಿ , ಬಾಗಲಕೋಟೆ – 587 201.. 
ರೇವತಿ ಕಂಪ್ಲಿ , 

ನಂ - 553 /ಹೆಚ್ , 1 ನೇ ಫ್ಲೋರ್, 1 ನೇ ಎ ಕ್ರಾಸ್, 3ನೇ ಸ್ಟೇಜ್, 4ನೇ ಬ್ಲಾಕ್ , ಬಸವೇಶ್ವರನಗರ, ಬೆಂಗಳೂರು - 560 079. 
37. | ಪುಷ್ಪರಾಜ ಪೂಜಾರಿ, 

ಬುಡಿಕಾಡು ಹೌಸ್, ಬಡಗ ಯೆಕ್ಕಾರ್ ಗ್ರಾಮ , ನೀರುಡೆ ಅಂಚೆ, ಮಂಗಳೂರು, ದಕ್ಷಿಣ ಕನ್ನಡ - 574163. 
ಸಂತೋಷಎನ್., 

ನಂ - 376 /34 , ಅನಂತಲಕ್ಷ್ಮಿ ನಿಲಯ , 5ನೇ ಮೇನ್, 7ನೇ ಕ್ರಾಸ್ , ಮರಿಯಪ್ಪನಪಾಳ್ಯ , ಬೆಂಗಳೂರು- 560021 
39 . ಮೊಹಮ್ಮದ್ ಹುಸೇನ್, 

ಮನೆ ನಂ - 2 , ನೂರ್‌ಜಹಾನ್ 1 ನೇ ಕ್ರಾಸ್, ಬಂಡೇರ್ ರಸ್ತೆ, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ - 581 320 . 
ಸುಮ ನಾಯಕ್, 
ನಂ -4082, 14ನೇ ಕ್ರಾಸ್, ಸೌರಭ, ಆಂಜನೇಯ ಲೇಔಟ್, ಸಂಜೀವಿನಿ ಇನ್ಸಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ಹತ್ತಿರ, 
ದಾವಣಗೆರೆ - 577 004 , 
ಯಾಸೀನ್ ಬಾನು ಆರ್., 
ನಂ - 1363 /2 , ಕೆ. ಟಿ. ಜೆ . ನಗರ , 8ನೇ ಕ್ರಾಸ್ , 2ನೇ ಮೇನ್, ದಾವಣಗೆರೆ - 577 002. 
ಶಂಶುದ್ದೀನ್ ಕೆ. ಪಿ ., 

ನಂ - 1 / 6, ಚೌಡಲು ಗ್ರಾಮ , ಆಂಜನೇಯ ದೇವಸ್ಥಾನದ ಬೀದಿ, ಸೋಮವಾರಪೇಟೆ, ಕೊಡಗು - 571236 . 
43. ಆಶಾ ಕುಮಾರಿ ಎನ್., 

ನಂ - 789, ಕನಂಪಲ್ಲಿ , 5ನೇ ಕ್ರಾಸ್ , ಚಿಂತಾಮಣಿ, ಚಿಕ್ಕಬಳ್ಳಾಪುರ – 563 125. 
44. ಮಂಜುನಾಥ ಎ .ಎಸ್., 

ನಂ - 4553/13, “ ಶ್ರೀ ವಿಶ್ವನಾಥ ನಿಲಯ, 1 ನೇ ಫ್ಲೋರ್, ಅಂಜನಿ ಬಡಾವಣೆ, ಬೋರ್‌ವೆಲ್ ಹಿಂದೆ, ಬೆಂಗಳೂರು ರಸ್ತೆ, ಚಿಂತಾಮಣಿ, 
ಚಿಕ್ಕಬಳ್ಳಾಪುರ - 563 125. 
ಲಲ್ಲು ಪ್ರಸಾದ್ ಹೆಚ್. ಸಿ., 

22 ವಾರ್ಡ್, ಅಂಬೇಡ್ಕರ್ ನಗರ , ಕೇರಳಾಪುರ ರಸ್ತೆ, ಹೊಳೆನರಸೀಪುರ, ಹಾಸನ ಜಿಲ್ಲೆ - 573 211 . 
46 . | ನಿರುಷಾ, 

( ನಂ - 1457, ಆರ್‌. ಪಿ. ಸಿ .ಲೇಔಟ್, 7ನೇ ಎ ಮೇನ್, ವಿಜಯನಗರರ 2ನೇಹಂತ, ಬೆಂಗಳೂರು- 560040. 


36. 


38 . 


40. 


45 . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೯೦೩ 


) 


| 


ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ 

ಶ್ರೀಮತಿ / ಶ್ರೀ 
ಮೇಘ ಕೆ. ಪಿ . 
ನಂ - ಎ3 /5 , ಕೆ ಬ್ಲಾಕ್ , ವಾಸು ಲೇಔಟ್ , ರಾಮಕೃಷ್ಣ ನಗರ, ಮೈಸೂರು - 570 022 . 
ಆನಂದ ಕುಮಾರ ಎನ್., 
ನಂ - 167, “ ಶ್ರೀ ಗೌರಿ ನಿಲಯ ”, ವಿದ್ಯಾನಗರ, ಚನ್ನರಾಯಪಟ್ಟಣ, ಹಾಸನ - 573 116 . 
ಮೋಹನಕುಮಾರ್ ಸಿ . 
ನಂ - 27, ಕರಗುಂದ , ಕರಗುಂದ ಅಂಚೆ, ಅರಸೀಕೆರೆ, ಹಾಸನ ಜಿಲ್ಲೆ - 573 122. 


48. 


49 . 


ಈ ನೇಮಕಾತಿಯು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಮುಂದಿರುವ ಅರ್ಜಿ ಸಂಖ್ಯೆ : 3814 - 18 /2011 ಮತ್ತು 
7630 -763411 ಗಳಲ್ಲಿ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 

ಅಭ್ಯರ್ಥಿಯು ಈ ನೇಮಕಾತಿ ಆದೇಶ ಹೊರಡಿಸಿದ 15 ದಿನಗಳೊಳಗಾಗಿ ನೇಮಿಸಿ ನಿಯೋಜಿಲಾಗಿರುವ ಕಚೇರಿಯಲ್ಲಿ ಕರ್ತವ್ಯಕ್ಕೆ 
ಹಾಜರಾಗಬೇಕು. ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು ರದ್ದಾಗುವುದು . 
ಹುದ್ದೆಗಳಲ್ಲಿ ಅನುಕ್ರಮವಾಗಿ ಹಾಜರಾದ ದಿನಾಂಕದಿಂದ 02 ವರ್ಷಗಳ ಕಾಲ ಪರೀಕ್ಷಾರ್ಥ ಅವಧಿಯಲ್ಲಿರುತ್ತಾರೆ . ಈ ಅವಧಿಯಲ್ಲಿ 
1974 ರ ಕರ್ನಾಟಕ ನಾಗರೀಕ ಸೇವೆಗಳು (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಾವಳಿಯಲ್ಲಿ ಭೂದಾಖಲೆಗಳ 
ಸಹಾಯಕ ನಿರ್ದೇಶಕರು ( ಕಾ . ನಿ) ರವರುಗಳಿಗೆ ನಿಗದಿಪಡಿಸಿರುವ ಕೆಳಕಂಡ ಇಲಾಖಾ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗತಕ್ಕದ್ದು. 

a) ಅಕೌಂಟ್ಸ್ ಹೈಯರ್ 
b) ರೆವಿನ್ಯೂ ಹೈಯರ್ ಭಾಗ - 1 ಮತ್ತು 2 

c) ಜನರಲ್ ಲಾ ಭಾಗ -1 ಮತ್ತು 2 
ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು ನಿಗದಿತ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಪಡೆದು ನೇಮಕಾತಿ ದಿನದಂದು 

ಹಾಜರುಪಡಿಸತಕ್ಕದ್ದು. 
4. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 43 ಎಸ್‌ಸಿಆರ್ 2008 ದಿನಾಂಕ : 07.03. 2012 ರಂತೆ 03 ತಿಂಗಳೊಳಗಾಗಿ 

ಸರ್ಕಾರಿ ತರಬೇತಿ ಕೇಂದ್ರಗಳಿಂದ ಅಥವಾ ಸರ್ಕಾರದ ಮಾನ್ಯತೆ ಪಡೆದಿರುವ ತರಬೇತಿ ಸಂಸ್ಥೆಗಳಿಂದ ಗಣಕಯಂತ್ರದ ಸಾಕ್ಷರತಾ 

ಪರೀಕ್ಷೆಯಲ್ಲಿ ಶೇಕಡಾ 60 ಕ್ಕಿಂತ ಕಡಿಮೆ ಇಲ್ಲದಂತೆ ತೇರ್ಗಡೆ ಹೊಂದಬೇಕು. 
5 . ಹುದ್ದೆಯ ವೇತನ ಶ್ರೇಣಿಗನುಸಾರವಾಗಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ನಿಗದಿಪಡಿಸಿದ ವಿಮೆಯ ಮೊತ್ತವನ್ನು ಕರ್ತವ್ಯಕ್ಕೆ 

ಹಾಜರಾದ ನಂತರ ಪಾವತಿಸತಕ್ಕದ್ದು . 
ನಿಮಗೆ ಸಂಬಂಧಿಸಿದಂತೆ ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಪೂರ್ವ ಚರಿತ್ರೆ ಕುರಿತು ಸಂಬಂಧಿಸಿದವರೊಂದಿಗೆ ಪತ್ರ 
ವ್ಯವಹರಿಸಲಾಗಿರುತ್ತದೆ . ಸಲ್ಲಿಸಲಾಗಿರುವ ಯಾವುದೇ ದಾಖಲೆಗಳು ತಪ್ಪು ಅಥವಾ ಕಾನೂನು ಬಾಹಿರ ಎಂದು ದೃಡಪಟ್ಟಲ್ಲಿ ಹಾಗೂ 
ನಿಮ್ಮ ವಿರುದ್ಧ ಯಾವುದಾದರೂ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರುವುದು ಕಂಡುಬಂದಲ್ಲಿ, ಯಾವುದೇ ಕಾರಣವನ್ನು ನೀಡದೆ 
ನೇಮಕಾತಿಯನ್ನು ರದ್ದುಗೊಳಿಸಲಾಗುವುದು ಹಾಗೂ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು. 
ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗಲು ಯಾವುದೇ ಪ್ರಯಾಣಭತ್ಯೆಗೆ ಅರ್ಹರಿರುವುದಿಲ್ಲ. 
ಜೇಷ್ಟತೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿಗನುಗುಣವಾಗಿ ನಿರ್ಧರಿಸಲಾಗುವುದು. 
ಅಭ್ಯರ್ಥಿಯು ತನ್ನ ಉತ್ತಮ ನಡತೆಯ ಬಗ್ಗೆ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ನಡತೆ ಪ್ರಮಾಣ ಪತ್ರ ವನ್ನು ಹಾಜರಾತಿ 

ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು . 
10. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಈ ಕೆಳಕಂಡಂತೆ 

ಮುಚ್ಚಳಿಕೆಯನ್ನು ನೀಡತಕ್ಕದ್ದು. 
ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಗ್ರೂಪ್ ಬಿ ವೃಂದದ ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರು ( ಕಾ . ನಿ) ಹುದ್ದೆಗೆ ನೇಮಕಗೊಂಡಿದ್ದು ಈ ನೇಮಕವು ತಾತ್ಕಾಲಿಕವಾಗಿದ್ದು , ನನ್ನ ಸೇವೆಯನ್ನು ಯಾವುದೇ ಕಾರಣ 

ನೀಡದೆ ತೆಗೆದುಹಾಕಬಹುದೆಂದು ತಿಳಿದುಕೊಂಡಿರುತ್ತೇನೆ ಮತ್ತು ಈ ಷರತ್ತಿನ ಮೇಲೆ ನನ್ನ ನೇಮಕಾತಿಯನ್ನು ಒಪ್ಪಿಕೊಂಡಿರುತ್ತೇನೆ. 
( ಆ) ನಾನು ಭಾರತ ಮತ್ತು ಭಾರತದ ಸಂವಿಧಾನ ಮತ್ತು ಕಾನೂನುಗಳಿಗೆ ಬದ್ದನಾಗಿರುತ್ತೇನೆ ಹಾಗೂ ವಿಧೇಯನಾಗಿರುತ್ತೇನೆಂದು ಮತ್ತು 

ನನ್ನ ಕಚೇರಿಯ ಕೆಲಸವನ್ನು ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಪಕ್ಷಪಾತದಿಂದ ನಿರ್ವಹಿಸುತ್ತೇನೆಂದು 
ಪ್ರಮಾಣೀಕರಿಸುತ್ತೇನೆ. 

ಆಯುಕ್ತರು, 

ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಪಿ . ಆರ್ . 96 

ಭೂದಾಖಲೆಗಳು , ಬೆಂಗಳೂರು. 


* 


ಹ 


೦ 


೯೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


ಭಾಗ - ೫ 


ನಮೂನೆ- 1 

ಅಬಕಾರಿ ಇಲಾಖೆ 
ಅಬಕಾರಿ ಆಯುಕ್ತರ ಕಛೇರಿ, ಒಕ್ಕಲಿಗರ ಭವನ, ಕೆ.ಆರ್. ಸಿ. ವೃತ್ತ, ಬೆಂಗಳೂರು 

ಅಧಿಸೂಚನೆ ದಿನಾಂಕ: 21 /23 -4 -2012 
ಶ್ರೀ /ಶ್ರೀಮತಿ ಹೆಚ್ .ಕೆ . ಕಾಳ ಇವರು ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಹಿರಿಯ ರಕ್ಷಕರಾಗಿ ಅಬಕಾರಿ ಉಪ ಆಯುಕ್ತರ ಕಛೇರಿ, ಕೊಡಗು 
ಜಿಲ್ಲೆ, ಮಡಿಕೇರಿ ಇಲ್ಲಿ ಕೆಲಸ ಮಾಡುತ್ತಿರುವ ಇವರಿಗೆ ಶ್ರೀ ಹೆಚ್. ಜೆ. ಕಾಳಪ್ಪ ಎಂದು ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


C /N PD 82 


ನೇಮಕಾಧಿಕಾರಿಯವರ ಸಹಿ ಮತ್ತು ಪದನಾಮ 


FORM -I 

(See Rule 9) 
EDUCATION DEPARTMENT 


Block Education Office , Indi 


NOTIFICATION 


Shri ABDULGAFOOR MAHAMMEDHANIF MUJAWAR working as Assistant Teacher in the Govt. U .H .P . S. HIRE -RUGI 
Department of /Office of Block Education Office Indi is permitted to change his name to ABDULFAFOOR MAHAMMEDHANIF 
MAKANDAR. 


SIGNATURE AND DESIGNATION OF THE 

APPOINTING AUTHORITY 


C /NPD 81 


FORM -IV 


( See Rule 12) 

NOTICE 


It is hereby notified that the undersigned has changed his/her name from VIJAYAKUMARI S . KUBASADA TO 
VIJAYALAKSHMIRACHAPPA GANAMUKHI. 


CIN PD 80 


VIJAYAKUMARI S . KUBASADA 


FORM - I 


(See Rule 9 ) 

POLICE DEPARTMENT 
Office of the Commandant, K .A .R .P . Mounted Company, Mysore 

NOTIFICATION 


Shri GANESHA working as Follower in the KARP Mounted Company Department of /Office of KARP Mounted Company, 
Mysore is permitted to change his name to KRISHNA . 


SIGNATURE AND DESIGNATION OF THE 

APPOINTING AUTHORITY 


C /N PD 83 


FORM -IV 


It is hereby notified that the undersigned has Changed his /her name from SALMAKHATOON D /O ABDULKAREEM 
BAGALI TO SALMAKHATOON W /O MEHABOOBSAB MULLA . 


SALMAKHATOON D /O ABDULKAREEM BAGALI 


C /N PD 84 


